ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾ೦ಕ ೦೭ನೇ ಜುಲೈ. 2014 
(ಸಮಯ: ಬೆಳಗ್ಗೆ 11.0೦ ಗ೦ಟೆಗೆ) 


1 ವಿತ್ತೀಯ ಕಾರ್ಯಕಲಾಪಗಳು 


ಅ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಮುಂದುವರೆದ 
ಚರ್ಚೆ ಹಾಗೂ ಸರ್ಕಾರದ ಉತ್ತರ ಮತ್ತು ಮತಕ್ಷೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಆ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮಂಡನೆ ಹಾಗೂ ಚರ್ಚೆ. 
ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 


14. ಕಂದಾಯ 


2. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಎಂಟನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಎಂಟನೇ ಪಟ್ಟ 


3. ವರದಿಗಳನ್ಮೊಪ್ಪಿಸುವುದು 


ಶ್ರೀ ಅಪ್ಪಾಜ, ಸಿ.ಎಸ್‌. ನಾಡಗೌಡ (ಅಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳ ಮತ್ತು 
ಪಂಚಾಯತ್‌ ರಾಜ್‌ ಸಮಿತಿ) ಅವರು 2೦13-14ನೇ ಸಾಅನ ಸ್ಥಳೀಯ ಸ೦ಸ್ಥೆಗಳ 
ಮತ್ತು ಪಂಚಾಯತ್‌ ರಾಜ್‌ ಸಮಿತಿಯ ಮೂರನೇ, ನಾಲ್ಕನೇ ಮತ್ತು ಐದನೇ 
ವರದಿಗಳನ್ನೊಪ್ಪಿಸುವುದು. 
ಪು.ತಿ.ನೋ.., 


ಜಿ 


4. ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ರಾಜ್ಯ ಹಿ೦ದುಳದ ವರ್ಗಗಳ ಆಯೋಗ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಹೆಚ್‌. ಆಂಜನೇಯ (ಸಮಾಜ ಕಲ್ಯಾಣ ಮತ್ತು ಹಿ೦ದುಳದ 
ವರ್ಗಗಳ ಕಲ್ಯಾಣ ಸಚಿವರು) ಅವರು:- 


ಅ) 2೦14 ನೇ ಸಾಅನ ಕರ್ನಾಟಕ ರಾಜ್ಯ ಹಿ೦ದುಳದ ವರ್ಗಗಳ ಆಯೋಗ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ಕರ್ನಾಟಕ ಸಕಾಲ ಸೇವೆಗಳು (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦14 ನೇ ಸಾಅನ ಕರ್ನಾಟಕ ಸಕಾಲ ಸೇವೆಗಳು (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


೮. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಜ. ಹೆಚ್‌. ಶ್ರೀನಿವಾಸ ಅವರು ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳ೦ದ ಹೊಸ 
ಪಿ.ಯು.ಸಿ ಕಾಲೇಜುಗಳು ಪ್ರಾರಂಭವಾಗದಿರುವುದರಿಂದ ವಿದ್ಯಾರ್ಥಿಗಳಗೆ 
ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ 
ಗಮನ ಸೆಳೆಯುವುದು. 


2. ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಪಶು ಚಿಕಿತ್ಸಾ ಕೇಂದ್ರಗಳ ಕೊರತೆಯಿಂದಾಗಿ ರೈತರ 
ಜಾನುವಾರುಗಳಗೆ.. ಸಕಾಲದಲ್ಲಿ ಔಷಧಿಗಳು ದೊರೆಯದೆ ಜಾನುವಾರು 
ಸಾವಿಗೀಡಾಗುತ್ತಿರುವುದರಿ೦ದ ರೈತರಿಗೆ ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ 
ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಸಚಿವರ ಗಮನ 
ಸೆಳೆಯುವುದು. 


3. ಶ್ರೀಮತಿ ಶಶಿಕಲಾ ಅ. ಜೊಲ್ಲೆ ಅವರು ಇತ್ತೀಚಿಗೆ ಹಾಸನ ನಗರದ ಖಾಸಗಿ 
ಆಸ್ಪತ್ರೆಯೊಂದರಲ್ಲ ವೈದ್ಯರ ನಿರ್ಲಕ್ಷ್ಯತನದಿ೦ದ ಎರಡು ತಿಂಗಳ ಮಗು 
ಸಾವನ್ನಪ್ಪಿರುವ ಹಾಗೂ ಮೃತ ಮಗುವಿನ ದೇಹವನ್ನು ಜಲ್ಲಾಸ್ಪತ್ರೆಯ ಶವಾಗಾರದಲ್ಲ 
ಸಮರ್ಪಕವಾಗಿ ಸಂರಕ್ಷಿಸದಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


ಎಸ 


4. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ಉತ್ತರ ಕರ್ನಾಟಕದ ಬಜಾಪುರದಲ್ಲನ 
ಐತಿಹಾಸಿಕ ಸ್ಕಾರಕಗಳನ್ನು ಯುನೆಸ್ಕೋದಿ೦ದ ಅನುದಾನವನ್ನು ತಂದು 
ಅಭಿವೃದ್ಧಿಪಡಿಸಿ ರಕ್ಷಿಸುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


೮. ಶ್ರೀ ಅರವಿಂದ ಚಂದ್ರಕಾಂತ ಬೆಲ್ಲದ್‌ ಮತ್ತು ಶ್ರೀ ಜಗದೀಶ್‌ ಶೆಟ್ಟರ ಅವರು ಹುಬ್ಬಳ್ಳಿ 
ನಗರದ ಉಣಕಲ್‌ ಕೆರೆಯು ಪಾಲಕೆ ಮತ್ತು ಜಲ್ಲಾಡಳತದ ನಿರ್ಲಕ್ಷ್ಯದಿಂದ 
ಕಳೆಗುಂದುತ್ತಿರುವುದರಿ೦ದ ಕೆರೆಯ ಸಂರಕ್ಷಣೆಯ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಜ.. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕಿನ ಕಳಸಾ ಹೋಬಳಯಲ್ಲ ಭದ್ರಾ 
ನದಿಗೆ ಬಾಳೇಹೊಳೆ ಗ್ರಾಮದಲ್ಲಿ ನಿರ್ಮಿಸಿದ್ದ ಸೇತುವೆಯ ಒಂದು ಭಾಗ 
ಕುಸಿದಿರುವುದರಿಂದ ಅದರ ದುರಸ್ತಿ ಕಾರ್ಯವನ್ನು ಕೈಗೊಳ್ಳುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಕೆ.ಬ. ಪ್ರಸನ್ನಕುಮಾರ್‌ ಅವರು ಶಿವಮೊಗ್ಗ ಮಹಾನಗರಪಾಅಕೆಯಲ್ಲ ಹೆಚ್ಚನ 
ಜನಸ೦ಖ್ಯೆಯಿರುವುದರಿ೦ದ ಸಿಟ ಬಸ್‌ ಸಂಚಾರ ಪ್ರಾರಂಭ ಮಾಡುವ ಬಣ್ಣೆ ಮಾನ್ಯ 
ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹೊಳೆನರಸೀಪುರ ತಾಲ್ಲೂಕಿನ ಪಡುವಲಹಿಫ್ಟೆ 
ಗ್ರಾಮದಲ್ಲಿ ಶ್ರೀ ಹೆಚ್‌.ಡಿ. ದೇವೇಗೌಡ ಸರ್ಕಾರಿ ಪ್ರಥಮದರ್ಜೆ ಕಾಲೇಜನಲ್ಲಿ 
ಪಿ.ಹೆಚ್‌.ಡಿ.ಹೊಂದಿದ ಉಪನ್ಯಾಸಕರುಗಳನ್ನು ನೇಮಿಸುವಂತೆ ಮಾನ್ಯ ಉನ್ನತ ಶಿಕ್ಷಣ 
ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉತ್ತರ ಕನ್ನಡ ಜಲ್ಲೆಯ ಯಲ್ಲಾಪುರ 
ತಾಲ್ಲೂಕಿನ ಬಾಸಲ ಗ್ರಾಮದ ಕಾವೇರಿ ತಿರುಮಲ ಗೌಡ ಎಂಬುವರು ದೈಹಿಕವಾಗಿ 
ಅ೦ಗವಿಕಲವಾಗಿದ್ದರೂ ಅವರಿಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೇಯಲ್ಲ 
ದೃಷ್ಟಿದೋಷ ಹೊಂದಿದ ಅಭ್ಯರ್ಥಿಯ ಪ್ರಶ್ನೆ ಪತ್ರಿಕೆ ನೀಡಿರುವುದರಿಂದ ಸದರಿ 
ಅಭ್ಯರ್ಥಿಗೆ ಅನ್ಯಾಯವಾಗಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಸಚಿವರ ಗಮನ ಸೆಳೆಯುವುದು. 


1೦. ಶ್ರೀ ಎ.ಬ. ರಮೇಶ ಬಂಡಿಸಿದ್ದೇಗೌಡ ಅವರು ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ 
ಮೂಲಭೂತ ಸೌಕರ್ಯದ ಕೊರತೆ ಮತ್ತು ದೇವಾಲಯ ರಾಜಗೋಪುರ ಕಳಶಗಳು 
ಕಳಚಿಬದ್ದಿರುವ ಹಾಗೂ ಭಕ್ತಾಧಿಗಳಂದ ಅನಧಿಕೃತವಾಗಿ ವಾಹನ ಶುಲ್ಕವನ್ನು 
ವಸೂಲು ಮಾಡುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


1. ಶ್ರೀ ಎಸ್‌. ಚಿಕ್ಕಮಾದು ಅವರು 1985ರ ವಿಶೇಷ ನೇಮಕಾತಿ ನಿಯಮಗಳನ್ಹಯ 
ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್‌ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದ ಅಭ್ಯರ್ಥಿಗಳನ್ನು ಗ್ರೂಪ್‌ `ಎ' ಮತ್ತು 'ಜ' ಹುದ್ದೆಗಳಗೆ ಆಯ್ಕೆಮಾಡುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

ಪು.ತಿ.ನೋ., 


12. ಶ್ರೀ ಕೆ.ಎಂ.ಶಿವಅ೦ಗೇಗೌಡ ಅವರು ಹಾಸನ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ 
ಒಕ್ಕೂಟ ನಿಯಮಿತದಲ್ಲ ಅವ್ಯವಹಾರಗಳು ಹಾಗೂ ಸ್ವಜನ ಪಕ್ಷಪಾತ ನಡೆಯುತ್ತಿದೆ 
ಎನ್ನುವ ಆರೋಪಗಳ ಬಗ್ಗೆ ಸಹಕಾರ ಇಲಾಖೆಯ ಉನ್ನತಾಧಿಕಾರಿಗಳು ಪರಿಶೀಅಸಿ 
ಸಲ್ಲಸಿರುವ ವರದಿಯ ಬಗ್ಗೆ ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರ ಗಮನ 
ಸೆಳೆಯುವುದು. 


ಹಿ.ಓ೦ಪ್ರಕಾಶ 
ಕಾಯಕದರಶ್ಶಿ 


Raj M 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


